ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ರಾಜೇಂದ್ರ ರಾಜಣ್ಣ (ಸ್ಥಳೀಯ ಸಂಸೆ ಗಳ ಫೇತ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 12428 
ಉತ್ತರಿಸಬೇಕಾದ ದಿನಾಂಕ 22.03.2022 


ಉತ್ತರಿಸಬೇಕಾದ ಸಚಿವರು 1 ನಗರಾಭಿವೃದ್ದಿ ಸಚಿವರು 
ಪ್ರಶ್ನೆ ಉತ್ತರ 

ಮಧುಗಿರಿ ಪುರಸಭೆಯ [ಮಧುಗಿರಿ ಪುರಸಭೆಯ ಒಳಚರಂಡಿ ಯೋಜನೆಯ ರೂ.4885] 
ವ್ಯಾಪ್ತಿಯಲ್ಲಿ ಯುಜಿಡಿ | ಕೋಟಿಗಳ ಅಂದಾಜು ಪಟ್ಟಿಗೆ ದಿನಾಂಕ:31-05-2017ರಲ್ಲಿ 
ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಬಿಡುಗಡೆಯಾದ ಕಾಮಗಾರಿಗೆ ಬಿಡುಗಡೆಯಾದ ಅನುದಾನದ ವಿವರ 
ಅನುದಾನ ಎಷ್ಟು; ಕೆಳಕಂಡಂತಿದೆ. 

ಫ್ರ. 
ಸಂ 


ಬಿಡುಗಡೆಯಾದ 
ಅನುದಾನ 
(ರೂ.ಕೋಟಿ | (ರೂ. ಕೋಟಿ 
ಗಳಲ್ಲಿ) 


ಸರ್ಕಾರದ ವಂತಿಕೆ 
(75%) 
ಆರ್ಥಿಕ 
ಸಂಸ್ಥೆಗಳಿಂದ ಸಾಲ 
(20%) 
ಸ್ಥಳೀಯ ಸಂಸ್ಥೆ 
ವಂತಿಕೆ (5%) 


0.2 


||] OO Tಮ್ಟು 23.5 
ಕಾಮಗಾರಿಯ ಟೆಂಡರ್‌ ಆಡಳಿತಾತಕ ಅನುಮೋದನೆ ಆದ ಒಂದು ವರ್ಷದ ನಂತರ 
ಪ್ರಕ್ರಿಯೆ ‘ಯಾವಾಗ ವೆಟ್‌ವೆಲ್‌ ಗೆ ಜಾಗವನ್ನು ದಿನಾಂಕ 04-06-2018 ರಲ್ಲಿ 


ಪ್ರಾರಂಭವಾಯಿತು ಮತ್ತು | ಜಿಲ್ಲಾಧಿಕಾರಿಗಳು ಕಾಯ್ಕಿರಿಸಿದ ಮೇಲೆ ಮಧುಗಿರಿ ಒಳಚರಂಡಿ 
ಯಾವ ಸಂಸ್ಥೆಗೆ ಟೆಂಡರ್‌ | ಕಾಮಗಾರಿಯ ರೂ.34.01 ಕೋಟಿಗಳ ಟೆಂಡರ್‌ ಪ್ರಕ್ರಿಯೆಯನ್ನು. 
ನೀಡಲಾಗಿದೆ; (ಸಂಪೂರ್ಣ | ದಿನಾಂಕ:18-07-2018 ರಂದು ಟೆಂಡರ್‌ ಅಧಿಸೂಚನೆ 
ಮಾಹಿತಿ ನೀಡುವುದು) ಹೊರಡಿಸುವ ಮೂಲಕ ಪ್ರಾರಂಭಿಸಲಾಗಿರುತ್ತದೆ. 


ಸದರಿ ಟೆ೦ಂಡರ್‌ನಲ್ಲಿ ಭಾಗವಹಿಸಿರುವ ಬಿಡ್‌ದಾರರ ವಿವರ ಈ 


ಕೆಳಗಿನಂತಿವೆ. 
1. ಮೆ॥ಪಿ.ಸಿ.ಸ್ನೇಹಲ್‌ ಕನ್ಸಕ್ಷನ್ನ ಪ್ರೈವೆಟ್‌ ಲಿಮಿಟೆಡ್‌, 
ಗುಜರಾತ್‌. 
2. ಮೆಮೈಕಾನ್‌ ಕನ್ನಕ್ಷನ್ಸ್‌ ಲಿಮಿಟೆಡ್‌, ಬೆಂಗಳೂರು. 
3. ಮೆಗಗಿಡ್ಗೆಗೌಡ ಕಾಂಟ್ರಾಕೃರ್ಸ್‌, ಬೆ೦ಗಳೂರು. 
4. ಮೆಗರಾಮ್ಕೀ ಇನ್‌ಫ್ರಾಸ್ಟೃಕ್ಕರ್‌ ' ಲಿಮಿಟೆಜ್‌, 
ಹೈದರಾಬಾದ್‌. 


ಇವರುಗಳಲ್ಲಿ ಮೆ|ರಾಮ್ಸೀ  ಇನ್‌ಫ್ರಾಸ್ಟಕ್ಟರ್‌ ಲಿಮಿಟೆಡ್‌, 
ಹೈದರಾಬಾದ್‌ ರವರ ತಗಾದೆಯನ್ನು ಇತ್ಯರ್ಥಗೊಳಿಸಿ, 
ಮೆ॥ರಾಮ್ಸೀ ಇನ್‌ಫ್ರಾಸ್ಟೃಕ್ಟರ್‌ ಲಿಮಿಟೆಡ್‌, ಹೈದರಾಬಾದ್‌ 
| ಮತ್ತು ಮೆ!ಗಿಡ್ಡೆಗೌಡ ಕಾಂಟ್ರಾಕ್ಟರ್ಸ್‌, ಬೆಂಗಳೂರು ಇವರನ್ನು | 


AY 


ತಾಂತ್ರಿಕವಾಗಿ ಅರ್ಹತೆಗೊಳಿಸಿ ಅತೀ ಕಡಿಮೆ ದರ 
ನಮೂದಿಸಿರುವ ಮೆಗರಾಮ್ಸೀ ಇನ್‌ಪಫ್ರಾಸ್ಟಕ್ಸರ್‌ ಲಿಮಿಟೆಡ್‌, 
ಹೈದರಾಬಾದ್‌ ರವರಿಗೆ ಗುತ್ತಿಗೆ ಕರಾರನ್ನು ದಿನಾಂಕ 
10-07-2019 ರ ಪ್ರಕಾರ ರೂ.35.76 ಕೋಟಿಗಳಿಗೆ 
ಕಾಮಗಾರಿಯನ್ನು 24 ತಿಂಗಳಲ್ಲಿ ಪೂರ್ಣಗೊಳಿಸಲು 
ವಹಿಸಲಾಗಿದೆ, 


ಪ್ರಸ್ತುತ 


-| ಯಾವ 
ಬಳಕೆಯಾದ 


ಎಷ್ಟು: 


ಕಾಮಗಾರಿಯು. 
ಹಂತದಲ್ಲಿದೆ; 
ಮೊತ್ತ 


ಮಧುಗಿರಿ ಪಟ್ಟಣದ ಒಳಚರಂಡಿ ಯೋಜನೆಯ 'ಪುಸ್ತುತ 
ಕಾಮಗಾರಿ ಪ್ರಗತಿ ಕೆಳಕಂಡಂತಿದೆ:- 


ವಿವರ [ತಿಗೆ 
ಘರಾರಿನಂತೆ . 
51.30 ಕಿ.ಮೀ. 
| | ಕೊಳವೆಮಾರ್ಗ 
2 | ಮೆಷಿನ್‌ ಹೋಲ್‌ 1858 
3 [ಗೃಹಸಂಪರ್ಕ 
4 4 ಎಂ.ಎಲ್‌.ಡಿ. | 4 ಎಂ.ಎಲ್‌.ಡಿ. ಮತ್ತು 0.60 
'| ಮತ್ತು 0.60 | ಖ೦.ಎಲ್‌.ಡಿ. ಸಾಮರ್ಥ್ಯದ 
ಎಂ.ಎಲ್‌.ಡಿ. ಮಲಿನ ನೀರು ಸಂಸ್ಕರಣಾ 
ಸಾಮರ್ಥ್ಯದ ಘಟಕಗಳ ಸಿವಿಲ್‌ ಕಾಮಗಾರಿಗಳು 
MBBR ಬಹುತೇಕ ಪೂರ್ಣಗೊಂಡಿದ್ದು, 
ತಾಂತ್ರಿಕತೆಯ ಯಂತ್ರೋಪಕರಣಗಳನ್ನು 
ಮಲಿನ '' ನೀರು | ಆಳವಡಿಸುವ . ಕಾಮಗಾರಿಯು 
ಸಂಸ್ಕರಣಾ ಪ್ರಗತಿಯಲ್ಲಿದೆ. 
ಘಟಕ. | 
| 46) 180 ಕೆ.ಎಲ್‌.ಡಿ. | ಹಸ್ತಾಂತರಿಸಿರುವ ಜಮೀನಿನಲ್ಲಿ 
ಮಲಿನ ನೀರು | ಮಲಿನ ನೀರು, ಶುದ್ಧೀಕರಣ 
ಸಂಸ್ಮರಣಾ ಘಟಕವನ್ನು 
ಘಟಕ ನಿರ್ಮಿಸಬಾರದೆಂದು 
ಸಾರ್ವಜನಿಕರು ವಿರೋಧ 
ವ್ಯಕಪಡಿಸಿರುವುದರಿಂದ 
ಕಾಮಗಾರಿಯನ್ನು 
ಪ್ರಾರಂಭಿಸಿರುವುದಿಲ್ಲ. 
5 |ವೆಟ್‌ ವೆಲ್‌ -2| ಸಾರ್ವಜನಿಕರು ಪಣವ 
ಸಂಖ್ಯೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತ 
ಪಡಿಸಿರುವ ಕಾರಣ |. 
ಕಾಮಗಾರಿಯನ್ನು ಪ್ರಾರಂಭಿಸಿ 
ರುವುದಿಲ್ಲ. ವೆಟ್‌ವೆಲ್‌-2ಕ್ಕೆ 
ಜಾಗವನ್ನು ಪುರಸಭೆಯವರು 
1 : | ಹಸ್ತಾಂತರಿ ಸಿರುವುದಿಲ್ಲ. | y 
ಯೋಜನೆಗೆ ಫೆಬ್ರವರಿ-2022ರ ಅಂತ್ಯಕ್ಕೆ ರೂ.17.00 ಕೋಟಿಗಳು 


A 


_|ವೆಜ್ಮವಾಗಿರುತ್ತವೆ. 


4 


ಕಾಮಗಾರಿಯು ವಿಳಂಬವಾಗಲು ಕಾಮಗಾರಿ ವಿಳಂಬಕ್ಕೆ ಫಾರಣಗಘು.- 
1. ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ನಿರ್ಮಿಸಲು 


ಕಾರಣವೇನು; 


. ಪ್ರಾರಂಭಿಸಿದ ಸಂದರ್ಭದಲ್ಲಿ, ಸ್ಲಳೀಯ ನಿವಾಸಿಯು 


- 2ನೇ ವೆಟಿವೆಲ್‌ ಘಟಕವನ್ನು ನಿರ್ಮಿಸಲು ಪುರಸಭೆ, 


* ವಲಯ-1 ರಲ್ಲಿ 'ನಿರ್ಮಿಸಲು ಉದ್ದೇಶಿಸಿರುವ 80 


« ಮೆಟ್‌ವೆಲ್‌-1ಅನ್ನು ನಿರ್ಮಿಸಲು ಅಡಚಣೆ 


ತೈರಿತವಾಗಿ ಪೂರ್ಣಗೊಳಿಸಿ ಚಾಲನೆಗೊಳಿಸುವ 


. ಸರೆ, ನಂ.58 ರ, ಅಗಸರಹೊಳೆ ಹಳ್ಳದ ಹತ್ತಿರ 


° ಸದರಿ ಪರ್ಯಾಯ ಜಮೀನನ್ನು ಹಸ್ತಾಂತರಿಸಲು 


ರ್‌ 


ಉದ್ದೇಶಿಸಿರುವ ' ವೆಟ್‌ವೆಲ್‌-1ರ ಕಾಮಗಾರಿ 


ಜೂನ್‌-2021ರಲ್ಲಿ ಜಮೀನು ತಮ್ಮದೆಂದು. ಹೇಳಿ 
ಮಧುಗಿರಿ ನ್ಯಾಯಾಲಯದಲ್ಲಿ ಕೇಸು 
ದಾಖಲಿಸಿರುತ್ತಾರೆ. ಆದ್ಧರಿಂದ ಕಾಮಗಾರಿಯನ್ನು 
ಪ್ರಾರಂಭಿಸಲು ಸಾಧ್ಯವಾಗಿರುವುದಿಲ್ಲ. 


ಮಧುಗಿರಿ ಯವರು ಇದುವರೆವಿಗೂ ಸದರಿ ಜಾಗವನ್ನು 
ಮಂಡಳಿಗೆ ಹಸ್ತಾಂತರಿಸಿರುವುದಿಲ್ಲ. ” 


ಕೆ.ಎಲ್‌.ಡಿ ಸಾಮರ್ಥ್ಯದ ಮಲಿನ ನೀರು ಶುದ್ಧೀಕರಣ 
ಘಟಕವನ್ನು ಇಹಸ್ತಾಲತರಿಸಿರುವ ಜಮೀನಿನಲ್ಲಿ 
ನಿರ್ಮಿಸಬಾರದೆಂದು ಸಾರ್ವಜನಿಕರು ವಿರೋಧ 
ವ್ಯಕ್ಷಪಡಿಸಿರುವುದರಿಂದ ಕಾಮಗಾರಿಯನ್ನು 
ಪ್ರಾರಂಭಿಸಿರುವುದಿಲ್ಲ. 


ಇರುವುದರಿಂದ ಹಾಗೂ ವೆಟ್‌ವೆಲ್‌-2ಕೆ ಜಾಗವನ್ನು 
ಹಸ್ತಾಂತರಿಸದೇ ಇರುವುದರಿಂದ, ಕಾಮಗಾರಿಯನ್ನು 


ಉದ್ದೇಶದಿಂದ ಪರ್ಯಾಯವಾಗಿ, ಸರ್ಕಾರಿ ಜಮೀನಿನ 


ವೆಟವಲ್‌ ಘಟಕವನ್ನು . ನಿರ್ಮಿಸಲು ಜಾಗವನ್ನು 
ಗುರುತಿಸಲಾಗಿದೆ. ಸದರಿ ಜಾಗದಲ್ಲಿ ವಟ್‌ವೆಲ್‌ 
ಘಟಕವನ್ನು ನಿರ್ಮಿಸುವುದರಿಂದ ಉದ್ದೇಶಿಸಿರುವ 
ಎರಡನೇ ವೆಟ್‌ವೆಲ್‌ ಘಟಕವನ್ನು ಕೈಬಿಡಲಾಗಿದೆ. 


ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. 
ಜಿಲ್ಲಾಧಿಕಾರಿಗಳು, ತಹಶೀಲ್ಲಾರ್‌ ಮತ್ತು ಭೂದಾಖಲೆ 
ಅಧಿಕಾರಿಗಳಿಗೆ' ' ನಿರ್ದೇಶನ ನೀಡಿರುತ್ತಾರೆ. ಸದರಿ 
ಜಮೀನಿನ ಪಕ್ಕದಲ್ಲಿ 66 ಕೆವಿ ವಿದ್ಯುತ್‌ ವಾಹಕ ಹಾದು 
ಹೋಗಿರುವುದರಿಂದ ಸದರಿ ಜಮೀನನ್ನು 
ಹಸ್ತಾಂತರಿಸಲು ಕೆ.ಪಿ.ಟಿ.ಸಿ.ಎಲ್‌ ' ರವರಿಂದ 
ನಿರಾಕ್ಷೇಪಣಾ ಪತ್ರ ಸಲ್ಲಿಸುವಂತೆ ಭೂದಾಖಲೆ 
ಅಧಿಕಾರಿಗಳು ಸೂಚಿಸಿರುತ್ತಾರೆ. ಅದರಂತೆ, 
ಕೆ.ಪಿ.ಟಿ.ಸಿ.ಎಲ್‌ ಅಧಿಕಾರಿಗಳು ಸ್ಥಳ 
ಪರಿಶೀಲಿಸಲಾಗಿದ್ದು ವರದಿಯನ್ನು ಪಡೆದು ಮಂಡಳಿಗೆ 
ಸಲ್ಲಿಸಲು ಸೂಚಿಸಲಾಗಿದೆ. 


6. ಕೋವಿಡ್‌-19 ಸಾಂಕ್ರಾಮಿಕ ರೋಗದ ಪರಿಣಾಮ 

: ದೇಶದಾದ್ಯಂತ ಮಾರ್ಚ್‌-2020 ರಲ್ಲಿ ಲಾಕ್‌ಡೌನ್‌ 

ವಿಧಿಸಿದ್ದರಿಂದ, 6 ತಿಂಗಳುಗಳ ಕಾಲ ಕಾಮಗಾರಿ 
ಪ್ರಗತಿಯಲ್ಲಿ ವಿಳಂಭವಾಗಿರುತ್ತದೆ. 

7. ಗುತ್ತಿಗೆದಾರರಿಂದಲೂ ಕಾಮಗಾರಿ ಪ್ರಗತಿಯಲ್ಲಿ 

"  ವಿಳಂಭವಾಗಿದ್ದು, ಈಗಾಗಲೇ ರೂ.2,30,932.00 
ಬಿರಿ ಖಿ 


ಬಂದಿದ್ದಲ್ಲಿ, ಕಾಮಗಾರಿಯನ್ನು | ಒಳಚರಂಡಿ ಕಾಮಗಾರಿಯನ್ನು ತೃರಿತವಾಗಿ 
ತ್ಮರಿತವಾಗಿ ಪೂರ್ಣಗೊಳಿಸಲು | ಪೂರ್ಣಗೊಳಿಸಲು ಈ ಕೆಳಕಂಡ ಕ್ರಮಗಳನ್ನು 
ಸರ್ಕಾರ ಯಾವ ಕ್ರಮ |ಗಿದುಕೊಳ್ನಲಾಗಿದೆ. 
ಕೈಗೊಂಡಿದೆ? 1. ಆಂತರಿಕ ಒಳಚರಂಡಿ ಮಾರ್ಗ ಮತ್ತು ಇತರೆ 
ಕಾಮಗಾರಿ ನಿರ್ವಹಿಸುವಾಗ ಉಂಟಾಗುವ 
ಸಮಸ್ಯೆಗಳನ್ನು ತಕ್ಷಣ ನಿವಾರಿಸುವುದು. 
2. ಕೆ.ಪಿ.ಟಿ.ಸಿ. ಎಲ್‌ ರವರಿಂದ ಎನಿರಾಕ್ನೇಪಣಾ 
ಪತ್ರವನ್ನು ಪಡೆದು, ಕಂದಾಯ ಇಲಾಖೆಯಿಂದ 
OS 4 ವೆಟ್‌ವೆಲ್‌ ನಿರ್ಮಿಸಲು ಕೂಡಲೇ ಸ್ನಳವನ್ನು 
) & .  ಹಸಾಂತರಿಸಿಕೊಳ್ಳಲು ಕ್ರಮ ವಹಿಸಲಾಗುವುದು. 
» 3: ಮಂಡಳಿ ಅಧಿಕಾರಿಗಳಿಂದ ಮೇಲಿಂದ ಮೇಲೆ ಸ್ನಳ 
ಪರಿವೀಕ್ಷಣೆ ಮಾಡಿ ತ್ವರಿತವಾಗಿ ಕಾಮಗಾರಿಯನ್ನು 


'ಪೂರ್ಣಗೊಳಿಸಲು ಸೂಕ್ತ ನಿರ್ದೇಶನ 

* ನೀಡಲಾಗುವುದು. 
4, ವೆಟ್‌ವೆಲ್‌ ಘಟಕದ ನಿರ್ಮಾಣಕ್ಕೆ ಅವಶ್ಯವಿರುವ 
£ ಜಮೀನನ್ನು ಪಡೆದ ನಂತರ ಬಾಕಿ - ಸಿವಿಲ್‌ 
. ಕಾಮಗಾರಿಗಳನ್ನು ಒಳಗೊಂಡಂತೆ ವಿದ್ಯುತ್‌ 
ಯಂತ್ರೋಪಕರಣಗಳನ್ನು ಅಳವಡಿಸಿ 


| - ಯೋಜನೆಯನ್ನು 8 ತಿಂಗಳುಗಳಲ್ಲಿ 
| ಪೂರ್ಣಗೊಳಿಸಿ ಚಾಲನೆಗೊಳಿಸಲಾಗುವುದು: 


'ಸಂಖ್ಯೆ: ನಅಇ 82 ಯುಎ೦ಎಸ್‌ 2022 


ಃ (ಬಿ.ವ:ಬಸವರಾಜ) 
ನಗರಾಭಿವೃದ್ದಿ ಸಚಿವರು 


